ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ವಿದ್ಯುತ್‌ ಬೆಲೆ ಏರಿಕೆ ಮಾಡಿರುವ ಕುರಿತು 
ಶ್ರೀ ಹೆಚ್‌. ಎಂ. ರಮೇಶ ಗೌಡ(ವಿಧಾನ ಸಭೆಯಿಂದ ಚುನಾಯಿತರಾದವರು) - 
347 (365) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಪ್ರಸಕ್ತ ವರ್ಷ ರಾಜ್ಯದ ಜನತೆ ಕೋವಿಡ್‌ ಸಂಕಷ್ಟದಿಂದ ಬಳಲುತ್ತಿರುವಾಗಲೇ ವಿದ್ಯುತ್‌ ಬೆಲೆ ಏರಿಕೆ ಮಾಡಿರುವುದರಿಂದ 
ಜನರ ಆಕ್ರೋಷಕ್ಕೆ ಕಾರಣವಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ವಿದ್ಯುತ್‌ ದರ ಇಳಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ; 


(ಆ) ಬೆಸ್ಕಾಂ, ಎಸ್ಕಾಂ, ವೆಸ್ಕಾಂ, ಜೆಸ್ಕಾಂ, ಹೆಸ್ಕಾಂ, ಮುಂತಾದ ವಿದ್ಯುತ್‌ ಪೂರೈಕೆಯ ಕಂಪನಿಗಳು ಏಕರೂಪ ದರ ಹೆಚ್ಚಳ 
ಮಾಡಿವೆಯೇ; (ವಿವರ ನೀಡುವುದು) 


(ಇ) ಇಂಧನ ಇಲಾಖೆಯಿಂದ ರಾಜ್ಯದ ಎಷ್ಟು ಪ್ರದೇಶಗಳಲ್ಲಿ ಈಗಾಗಲೇ ಸೋಲಾರ್‌ ಪ್ಲಾಂಟ್‌ಗಳು ಕಾರ್ಯನಿರ್ವಹಿಸುತ್ತಿವೆ; 
ಇವುಗಳಲ್ಲಿ ಖಾಸಗಿ ಸಹಭಾಗಿತ್ವದ ಸೋಲಾರ್‌ ಪ್ಲಾಂಟ್‌ಗಳು ಎಷ್ಟಿವೆ ಮತ್ತು ಎಲ್ಲಿವೆ; (ವಿವರ ನೀಡುವುದು) 


(ಈ) ಮುಂದಿನ ದಿನಗಳಲ್ಲಿ ಹೊಸ ಸೋಲಾರ್‌ ಪ್ಲಾಂಟ್‌ ನಿರ್ಮಾಣದ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ; (ಸಂಪೂರ್ಣ ವಿವರ 
ನೀಡುವುದು) 


(ಉ) ಇಂಧನ ಇಲಾಖೆ ಪರ್ಯಾಯ ಶಕ್ತಿ ಮೂಲಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಪ್ರತ್ಯೇಕ ಅನುದಾನ ಮೀಸಲಿಟ್ಟಿದೆಯೇ; 
ಮೀಸಲಿಟ್ಟಿದ್ದಲ್ಲಿ, ಎಷ್ಟು ಹಣ ವ್ಯಯವಾಗಿದೆ? 


